KA/ BG-GPO/2515/\WPP-47 / 2009-2011 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜೂನ್‌ ೩, ೨೦೧೦ (ಜ್ಯೇಷ್ಠ ೧೩, ಶಕ ವರ್ಷ ೧೯೩೨) ಸಂಚಿಕೆ ೨೨ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 








ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ:ಆಕುಕ 20 ಐಎಂಎಂ 2010, ಬೆ೦ಗಳೂರು, ದಿನಾಂಕ:20ನೇ ಏಪ್ರಿಲ್‌ 2010 

ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಔಷಧ ಪರಿವೀಕ್ಷಕರುಗಳನ್ನು ಔಷಧ 
ನಿಯಂತಣ ಇಲಾಖೆಯಲ್ಲಿ ಖಾಲಿಯಿರುವ ಔಷಧ ಪರಿವೀಕ್ಷಕರ ಹುದ್ದೆಗೆ ವೇತನ ಶೇಣಿ ರೂ. 11400- 300- 12300-350- 
14400- 3100೨ 16800-450-19500-525-21600 ರಲ್ಲಿ 02 ವರ್ಷಗಳ ಪರಿವೀಕ್ಷಣಾ ಅವಧಿ (Probation) ಮೇರೆಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ 
ಮಾಡಲಾಗಿದೆ. 








ಕ. ಅಭ್ಯರ್ಥಿಯ ಹೆಸರು ಮತು ವಿಳಾಸ 
ಪ ನ್‌ ಜನ ದಿನಾಂಕ ಮೀಸಲಾತಿ 
ಸಂ. ಶೀ / ಶೀಮತಿ ವ 
1 ನಮತಾ ಆಲೂರ್‌ 
— 
0/೦ ಶೀ ಬಸವೇಶ್ವರ ಮೆಡಿಕಲ್‌ ಅಂಡ್‌ ಜನರಲ್‌ ಸ್ಟೋರ್‌, 23-05-1983 GM/3A/W 
pe, 


ಅಂಗಡಿ ಸಂ.20, ಜಿಲ್ಲಾ ಆಸ್ಪತ್ರೆ ಎದುರು 
4ನೇ ಸೆಕ್ಟರ್‌, ನವನಗರ, ಬಾಗಲಕೋಟೆ-587102. 
2 ಶೀ ತೇಜಸ್ವಿಸಿ. 
ತಂದೆ ಬಿ.ಎಸ್‌.ಚಿಕ್ಕಣ್ಣ 18-06-1983 GM/2A/RL 
ಬಿಸಲೇರಿ ಪೋಸ್ಟ್‌, ಕಡೂರ್‌ ತಾಲ್ಲೂಕು, 
Via ಬಿರೂರ್‌, ಚಿಕ್ಕಮಗಳುರು-577116. 
3 | ಶೀಮತಿ ನೀಲಿಮ ಅಶೋಕ್‌ ಕೊಟಾನ್‌ 
Dlo ಅಶೋಕ್‌ ಬಿ.ಕೊಟಾನ್‌, 20-07-1984 GM/3B/W 
ಸಂ.13, ಬಸವ ನಿಲಯ 
ಕೆ.ಹೆಚ್‌.ಬಿ. ಕಾಲೋನಿ, ಬಸ್‌ ಸ್ಟಾಂಡ್‌ ಹತ್ತಿರ 
ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ-581329. 

( ೧೮೫೭ ) 


























೧೮೫೮ 


a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶೀ / ಶೀಮತಿ 


ಜನ್ಮ ದಿನಾಂಕ 


ಭಾಗ - ೫ 


ಮೀಸಲಾತಿ 





ತು 


ಶೀಮತಿ ನಾಗತಾನ ಶ್ವೇತ ವೀರಣ್ಣ 

D/0 ವಿ.ಜಿ.ನಾಗತಾನ, 

ಸೆಂಚುರಿ ಪಾರ್ಕ್‌, ಮನೆ ಸಂ.ಎಫ್‌-15, 3ನೇ ಮಹಡಿ 
1ನೇ ಮುಖ್ಯ ರಸ್ತೆ ವಿದ್ಯಾಗಿರಿ, ಧಾರವಾಡ-580004. 


29-08-1984 


GM/W 





ಶೀಮತಿ ಶ್ಯಾಮಲ ಜೆ. 

D/ಂ ಜಯರಾಮ್‌, ಸಂ.186, ಶೀವಿಧಿ, ಕಲ್ಯಾಗೇಟ್‌ 
ಬಡಾವಣೆ, ಮಾಗಡಿ ಟೌನ್‌ ಮತ್ತು ತಾಲ್ಲೂಕು 
ರಾಮನಗರ ಜಿಲ್ಲೆ -562120. 


26-07-1982 


GM/C1 





ಶೀ ಧನಂಜಯ್ಯ ಅಟಪಕಿ 

CTS ನಂ.3191/03, 

ಶೀ ಬಸವನೀಲಾಂಬಿಕಾ ನಿಲಯ, 

ಕೋಟ್‌ ೯ ಸರ್ಕಲ್‌ ಹತ್ತಿರ, ಗೋಕಾಕ್‌-591307. 


27-10-1979 


GM 





ಶೀ ಸೂರಿ.ಸಿ.ಆರ್‌. 

ನಂ.36, ಕಿತಿಗನೂರ್‌ ಲೇಔಟ್‌, ಸೆಂಟ್‌ ಗ್ಯಾಸ ಪರ್‌ ಚರ್ಚ್‌ 
ಹತ್ತಿರ, ಕೆ.ಆರ್‌.ಪುರಂ ಪೋಸ್ಟ್‌ 

ಬೆಂಗಳೂರು-560036. 


30-06-1983 


€1//50 





ಶ್ರೀ ಗಿರೀಶ ಸಿ.ಹೆಚ್‌. 

S/o ಹನುಮಂತಪ್ಪ ಸಿ.ಕೆ. 

ದೊಡ್ಡಘಟ್ಟ AT ಪೋಸ್ಟ್‌, ಹೊಸದುರ್ಗ ತಾಲ್ಲೂಕು 
ಚಿತದುರ್ಗ ಜಿಲ್ಲೆ-577527 


20-05-1983 


GM/2A/RL 





ಶೀ ಗುರುನಾಥ್‌ ಮಾಗನಗೇರಿ 

0/0 ಕೆ.ಆರ್‌.ಬೊರಗಿ A! ಪೋಸ್ಟ್‌ 
ತಾಮದಡ್ಡಿ, ಮದ್ದೇಬಿಹಾಳ್‌ ತಾಲ್ಲೂಕು 
ಬಿಜಾಪುರ-586214. 


01-06-1975 


GM/2A/RL 





10 


ಶೀಮತಿ ಚಂದಕಲಾಶಿಲ್ಲ 

0/0 ಮುನಿವೆಂಕಟಪ್ಪ 

ನಂ.487, ದಾಸರಹಳ್ಳಿ, ಹೆಬ್ಬಾಳ ಪೋಸ್ಟ್‌, 
ಬೆ೦ಗಳೂರು-560024. 


13-07-1982 


GM/3A 





1] 


ಶೀ ವಾಸೀಮ್‌ ಉರ್‌ ರೆಹಮಾನ್‌ ಷರೀಪ್‌ 
ಇ 
ಎಂಐಜಿ-718, ರಾಜೀವ್‌ ನಗರ, 2ನೇ ಸ್ಟೇಜ್‌, 


ಮೈಸೂರು-570019. 


02-05-1973 


GMI/2B/RL 





12 








ಶೀ ನೇತಾವತಿ ಜೆ. 

೧/೦ ಆರ್‌.ಜನಾರ್ಧನಯ್ಯ 

ನಂ.2, 13ನೇ ಮುಖ್ಯರಸ್ತೆ, ಜೆ.ಸಿ.ನಗರ 
ವೆಸ್ಟ್‌ ಆಫ್‌ ಕಾರ್ಡ್‌ ರೋಡ್‌ 
ಮಹಾಲಕ್ಷ್ಮೀಪುರಂ, ಬೆಂಗಳೂರು-560086. 





28-01-1984 





2AIW 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶೀ / ಶೀಮತಿ 


೨೦೧೦ 


ಜನ್ಮ ದಿನಾಂಕ 


ಮೀಸಲಾತಿ 


೧೮೫೯ 





ಶೀ ಮನೋಹರ ಕೆ.ವಿ. 

5/0 ವೀರಪ್ಪ ಕೆ.ಪಿ. 

ಕೀಲಾರ ವಿಲೇಜ್‌ ಪೋಸ್ಟ್‌ 

ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ-571450 


28-03-1977 


GM 





14 


ಶೀಮತಿ ಆಶಾಲತಾ ಬಿ.ವಿ. 

೧/೦ ವೆಂಕಟೇಗೌಡ 

ಸರ್ಕಾರಿ ಆಸ್ಪತ್ರೆ ಎದುರು, ಕೆ.ಎಂ.ದೊಡ್ಡಿ, ಮದ್ದೂರು 
ತಾಲ್ಲೂಕು, ಮಂಡ್ಯ ಜಿಲ್ಲೆ-571422. 


12-01-1984 


3A/W 





15 


ಶೀಮತಿ ಗೀತಾ ಎಂ.ಎಸ್‌. 

Do ಸೋಮಶೇಖರಯ್ಯ ಎಂ.ಸಿ. 

ತ್ಯಾವಣಿಗೆ ಪೋಸ್ಟ್‌, 

ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ-577544. 


16-06-1980 


3B/W 





16 


ಶೀ ವಿರೇಶ್‌ ಬಾಬು ಎಸ್‌.ವಿ. 

ಪ್ಲಾಟ್‌ ನಂ.593, ಸೆಕ್ಟರ್‌-5, ಬ್ಲಾಕ್‌ ನಂ.1 
ಶೀನಗರ ಗಾರ್ಡನ್‌ ಹತ್ತಿರ, 

ಶೀನಗರ. ಬೆಳಗಾಂ ಜಿಲ್ಲೆ-590016. 


09-07-1973 


2AIRL 





17 


ಶೀ ಮಹಮದ್‌ ಜವೇರ್‌ ಖಾಲೀದ್‌ 
ಎಂ.ಸಿ.ಕೊಪ್ಪಳ ಕಾಸ್‌, ಮಂಡ್ಯ ರೋಡ್‌, 
ನಾಗಮಂಗಲ, ಮಂಡ್ಯ ಜಿಲ್ಲೆ-571432. 


22-05-1975 


28/೧ 





18 


ಶೀಮತಿ ಪುಷ್ಪಪಿಯಾ ಎನ್‌. 
ದಾಸಪ್ಪನ ದೊಡಿ 
ಬಿಡದಿ ಹೋಬಳಿ, ರಾಮನಗರ ಜಿಲ್ಲೆ-562109. 


22-09-1979 


SC/W 





19 


ಶೀ ಪಸನ, ಕುಮಾರ್‌ ಎಸ್‌.ಆರ್‌. 

ಎಜೆ ಮ್‌ ಲ 

S/o ರಾಜಶೇಖರಪ್ಪ ಎಸ್‌.ಜಿ. 

ಅರಬಿಲಚಿ ಪೋಸ್ಟ್‌, ಭದಾವತಿ ತಾ: 
we 

ಶಿವಮೊಗ್ಗ ಜಿಲ್ಲೆ-577233. 


09-05-1982 


3B/RL 





20 


ಶೀ ವಿನೋದ್‌ ಎಸ್‌. ಕಾಂಬ್ಳೆ 

ತಾಳಿ 

ಪ್ಲಾಟ್‌ ಸಂ.410, ''ಮೀನಾಕ್ಷಿ ನಿವಾಸ''ಬಿಲ್ಡಿಂಗ್‌ 
ಸಿ.ಐ.ಬಿ.ಕಾಲೋನಿ, ಗುಲ್ಬರ್ಗಾ-585103. 


02-06-1975 


SC 





21 


ಶೀ ಮಂಜುನಾಥ್‌ ಕೆ. 

ರ10 ಮಹದೇವಪ್ಪ ಕೆ. 

16ನೇ ವಾರ್ಡ್‌, ಹಳೆ ಮೇದರ್‌ ರಸ್ತೆ, 

ಬಾಹ್ಮಣರ ಬೀದಿ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ-583701. 


06-03-1973 


2A 





22 








ಸುರೇಶ್‌.ಕೆ. 
0೦/0 ಎ೦.ಎನ್‌.ಇ೦ಜಿನಿಯರಿಂಗ್‌ ವರ್ಕ್ಸ್‌, 
ಪಟಾಲಮ್ಮ ಎಕ್‌ಟೆನನ್‌ 

ಊ ೬ ಗ. WM 
ಮಟನ್‌ ಮಾರ್ಕೆಟ್‌ ರೋಡ್‌, ಮಾಲೂರು, 
ಕೋಲಾರ ಜಿಲ್ಲೆ-563130 





02-12-1974 





SC/RL 











೧೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 
ಕ. ಅಭ್ಯರ್ಥಿಯ ಹೆಸರು ಮತು ವಿಳಾಸ 
ಖಿ 7 ಜನ್ನ ದಿನಾಂಕ ಮೀಸಲಾತಿ 
ಸಂ. ಶೀ / ಶೀಮತಿ ಕ್ರ 
23 | ಶೀ ವೆಂಕಟೇಶ್‌ 06-06-1974 SC 





ಕರ್ನಾಟಕ ಆಂಟಿಬಯೋಟಿಕ್ಸ್‌ ಅಂಡ್‌ ಫ ಫಾರ್ಮಾಸ್ಯೂಟಿಕಲ್ಸ್‌ 
ಲಿಮಿಟೆಡ್‌ ಪ್ಲಾಟ್‌ ನಂ.14, 2ನೇ ಹಂತ, ಪೀಣ್ಯ, 
ಇಂಡಸ್ಟಿ ಯಲ್‌ ಏರಿಯಾ, ಬೆಂಗಳೂರು-560058. 

















ನೇಮಕಾತಿ ಹೊಂದಿದ ಅಭ್ಯರ್ಥಿಗಳ ಸ್ಥಳನಿಯುಕ್ತಿಯನ್ನು ಬಾಕಿಯಿಟ್ಟು ಇವರುಗಳು ಬೆಂಗಳೂರಿನ ಕಛೇರಿಯ 
ಆಡಳಿತಾತ್ಮಕ ವಿಷಯಗಳು ಹಾಗೂ ಇತರ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಟ 06 (ಆರು) 
ತಿಂಗಳುಗಳ ಅವಧಿಯ ತರಬೇತಿಗೆ ನಿಯೋಜಿಸುವ ಸಲುವಾಗಿ ಇವರುಗಳ ಸೇವೆಯನ್ನು ಔಷಧ ನಿಯಂತಕರು, 
ಔಷಧ ನಿಯಂತಣ ಇಲಾಖೆ, ಅರಮನೆ ರಸ್ತೆ ಬೆಂಗಳೂರು ಇವರ ಅಧೀನಕ್ಕೆ ನೀಡಲಾಗಿರುತ್ತದೆ. 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು 02 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಗೆ (8೦೦೩೦೧) ಒಳಪಟ್ಟಿರುತ್ತಾರೆ. 
ಸದರಿ ಅವಧಿಯಲ್ಲಿ ಔಷಧ ಪರಿವೀಕ್ಷಕರ ಹುದ್ದೆಗೆ ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕು. 
ಈ ನೇಮಕಾತಿ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಕಳುಹಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ 
ಅಭ್ಯರ್ಥಿಯು ಔಷಧ ನಿಯಂತಕರು, ಔಷಧ ನಿಯಂತಕರ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರು-560 001 ಇಲ್ಲಿ 
ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು ಈ ನಿಗದಿತ ಅವಧಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಕರ್ನಾಟಕ 
ಜ್‌ ಸೇವಾ (ಸಾಮಾನ್ಯ ತಮ) ನಿಯಮಗಳು 1977 ರ ನಿಯಮ 18(3) ರನ್ವಯ ಈ ನೇಮಕಾತಿಯು 
ಯಾವುದೇ ಸೂಚನೆಯಿಲ್ಲದೆ ತಂತಾನೆ ರದ್ದಾಗುವುದು. 
ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ, ನೇಮಕಗೊಂಡ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಪಮಾಣ ಪತ್ರ, ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ 
ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ ಪಮಾಣ” ಪತ್ರ "ಇತ್ಯಾದಿಗಳನ್ನು ಸಂಬಂಧಪಟ್ಟ ಪಾಧಿಕಾರದ ಮುಂದೆ 
ವದ ಕರ್ತವ್ಯ ಹಾಜರಾಗತಕ್ಕದ್ದು. 
ಅಭ್ಯರ್ಥಿಗಳು ಇಬ್ಬರು 'ಸಾರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪಮಾಣ ಪತವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ 
ಸಮಯದಲ್ಲಿ ಹಾಜರು ಪಡಿಸಬೇಕು 
ಈ ಅಭ್ಯರ್ಥಿಗಳ ಜೇಷ್ಠತೆಯನ್ನು ಕರ್ನಾಟಕ ನಾಗರಿಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ 
ನಿಗದಿಪಡಿಸಲಾಗುವುದು. 
ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ / ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
ಈ ಅಧಿಸೂಚನೆಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಾನ್ಯ ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ:5077/2009ರಲ್ಲಿ ನೀಡುವ ಅಂತಿಮ ತೀರ್ಪಿಗೆ ಬದ್ದವಾಗಿರುತ್ತದೆ. 
ಖಿ ಒಟ್ಟಾರೆ ಔಷಧ ಪರಿವೀಕ್ಷಕರ ನೇಮಕಾತಿ ಪಕಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್‌ 
ವರದಿ ಮತ್ತು ಸಿಂಧುತ್ವ ಪಮಾಣ ಪತ್ರ ಅಗತ್ಯವಿದ್ದು, ಇವು ಬಾಕಿ ಇರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, 
ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಔಷಧ ನಿಯಂತಣ ಇಲಾಖಾ ಚಚ ಹು ದೃಷ್ಟಿಯಿಂದ. ಮೇಲಿನ 
ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗಳಿಗೆ ಈ ಮೂಲಕ ನೇಮಕಾತಿ ನೀಡಿದ್ದು, ಈ ಒಟ್ಟಾರೆ ನೇಮಕಾತಿ ಪಕಿಯೆ 
ಪೂರ್ಣಗೊಂಡ ಚತತ ನಿಗದಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ ಎಲ್ಲಾ ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು 
(Interse Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿ ಅನ್ವಯವೇ' ನಿಯಮಾನುಸಾರ 
ನಿರ್ಧರಿಸಲಾಗುವುದು ಎ೦ಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ ರೂ. 
20 ರ ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು. ಮುಚ್ಚಳಿಕೆಯ ನಮೂನೆ ಅನುಬಂಧದಲ್ಲಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ಧತಿ) 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೬೧ 





ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 20 ಐಎಂಎಂ 2010 ದಿ: 20-04-2010 


ಅನುಬಂಧ 
ಮುಚ್ಚಳಿಕೆ ನಮೂನೆ 
ಶ್ರೀ/ಶ್ರೀಮತಿ RO ———— 
ಆದ ನಾಮ 
ಈ ವಿಳಾಸದಲ್ಲಿ ವಾಸಿಸುತ್ತಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆಕುಕ 20 ಐಎಂಎಂ 2010 ದಿನಾ೦ಕ:20-04-2010ರನ್ವಯ 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕ ಹುದ್ದೆಗೇ- ಮೀಸಲಾತಿ ಅಡಿಯಲ್ಲಿ 


ನೇಮಕಾತಿಗೊಂಡಿದ್ದು, ಸದರಿ ಆದೇಶದ ಅ9(ಒಂಬತ್ತನೇ) ಷರತ್ತನ್ನು ಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದು, 
ಮನಃಪೂರ್ವಕವಾಗಿ ಅದನ್ನು ಒಪ್ಪಿರುತ್ತೇನೆ. 

ಕರ್ನಾಟಕ ಲೋಕಸೇವಾ ಆಯೋಗವು ರಾಜ್ಯ ಔಷಧ ನಿಯಂತ್ರಣ ಇಲಾಖೆಯಲ್ಲಿನ ಔಷಧ ಪರಿವೀಕ್ಷಕರ ಹುದ್ದೆಯ 
ನೇಮಕಾತಿಗಾಗಿ ಆಯ್ಕೆ ಮಾಡಿ, ಅಧಿಸೂಚನೆ ಸಂಖ್ಯೆ:ಪಿಎಸ್‌ಸಿ 26 ಆರ್‌ಟಿಬಿ 8 ದಿನಾ೦ಕ:07.01.2010ರನ್ವಯ ಪ್ರಕಟಿಸಿರುವ 
ಆಯ್ಕೆ ಪಟ್ಟಿಯಲ್ಲಿ ನನಗಿಂತ ಮೇಲಿನ ಸ್ಥಾನದಲ್ಲಿರುವ ಅಭ್ಯರ್ಥಿಗಳನ್ನು ಅವರ ವೈದ್ಯಕೀಯ ವರದಿ, ಪೊಲೀಸ್‌ ವರದಿ ಮತ್ತು 
ಸಿಂಧುತ್ವ ಪಮಾಣ ಪತ್ರ ಲಭ್ಯತೆ ಇಲ್ಲದಿರುವ ಪ್ರಯುಕ್ತ ಅವರನ್ನು ಹೊರತುಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು 
ಔಷಧ ನಿಯಂತ್ರಣ ಇಲಾಖಾ ಕಾರ್ಯದೃಷ್ಟಿಯಿ೦ಂದ ನನಗೆ ಈ ನೇಮಕಾತಿಯನ್ನು ನೀಡಲಾಗಿದೆಯೆಂದು ತಿಳಿಸಿರುವುದರಿಂದ 
ಮತ್ತು ಆಯ್ಕೆಪಟ್ಟಯಲ್ಲಿನ ನನಗಿಂತ ಹಿರಿಯ ಅಭ್ಯರ್ಥಿಗಳು ಅವರ ಎಲ್ಲಾ ವರದಿಗಳು ಲಭ್ಯವಾದ ನಂತರ ಈ ಔಷಧ 
ಪರಿವೀಕ್ಷಕರ ಹುದ್ದೆಗೆ ನಿಗದಿತ ಅವಧಿಯಲ್ಲಿ ವರದಿ ಮಾಡಿಕೊಂಡು ಈ ಒಟ್ಟಾರೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ 
ನಂತರ, ಎಲ್ಲಾ ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು (1೧16196 Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ 
ಪಟ್ಟಿಯನ್ವಯವೇ ನಿಯಮಾನುಸಾರ ನಿರ್ಧರಿಸಲಾಗುವುದು ಎಂಬ ಷರತ್ತಿಗೆ ನನ್ನ ಯಾವುದೇ ಅಭ್ಯಂತರವಿರುವುದಿಲ್ಲ ಮತ್ತು 
ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಜೇಷ್ಠತೆ ವಿಷಯವನ್ನು ನ್ಯಾಯಾಲಯದಲ್ಲಿ ನಾನು ಪ್ರಶ್ನಿಸುವುದಿಲ್ಲವೆಂದು ಈ ಮೂಲಕ 
ಪ್ರಮಾಣೀಕರಿಸುತ್ತೇನೆ. 

ಈ ಮುಚ್ಚಳಿಕೆಯನ್ನು ಯಾರಿಗೆ ಸಂಬಂಧಿಸುವುದೋ ಆ ಸಕ್ಷಮ ಪ್ರಾಧಿಕಾರಕ್ಕೆ ಸದರಿ ಹುದ್ದೆಗೆ ವರದಿ ಮಾಡಿಕೊಳ್ಳುವ 
ಈ ಸಂದರ್ಭದಲ್ಲಿ ಈ ಮೂಲಕ ಸಲ್ಲಿಸುತ್ತಿದ್ದೇನೆ. 
ದಿನಾಂಕ: ಅಭ್ಯರ್ಥಿಯ ಸಹಿ 
ಪಿ.ಆರ್‌. 302 

PROCEEDINGS OF THE ADMINISTRATOR, 
KARNATAKA STATE BOARD OF WAKFS, BANGALORE 
Sub: Assumption of direct management of Modi Masjid, Tasker Town Bangalore-51 by the 
Karnataka State Board of Wakfs 
Preamble: 

Whereas the Modi Masjid Tasker Town, Bangalore-51, is a notified Wakf institution and the 
institution is being managed by an out-live Adho Committee constituted by the Board vide Order 
No.KTW/CMC/1/BNU/96-97 dated 3.5.2006, for a specific period of one year with certain terms and 
conditions which they did not comlied and continued in office even without constituting a regular 
Managing Committee though the institution has approved Bye-laws. 

In the meanwhile, a proposal was moved headed by Mr. Jameel Ahmed and others requesting to 
approve the list of 21 members said to have been selected in the General Body. Accordingly, a Public 
Notice dated 6.1.2010 was issued for inviting objections/suggestions to the said proposal. 

One Mr. G.M. Yunus 5/೦ late G.M. Zameer and others vide their petition dated 18.1.2010 stated 
that the proposed Managing Committee is not in accordance with the approved Bye-laws and requested 
to not to consider the same. 

Further, Mr. Javeed Ahmed & Haji Syed Sadath proposed members in the said Managing 
Committee have reported that they are not interested in the said Managing Committee headed by Mr. 
Jameel Ahmed & group and requested to delete their names. 

Whereas, another proposal was moved by Mr. Syed Altaf Ahmed and other requesting to approve 
their list as they said to have selected their names in the General Body. 


೧೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 





Another petition was received from Ex-Secretary Mr. Asif Ahmed dated 24.2.2010 objecting to the 
proposed Committee and to amend the present Bye-laws as the clause are not in conformity with the 
provisions of the Wakf Act, 1995. 

Due to allegation and counter-allegation, the matter was referred to the District Wakf Advisory 
Committee by this office on 11.3.2010 to enquire and to furnish a factual report. Accordingly, the 
Administrator of DWAC., Bangalore [Urban] has initiated action to settle the issue amicably and even they 
fixed the General Body Meeting of the said Wakf on 30.4.2010, which could not be held due to some 
unavoidable circumstances. 

Therefore, it is felt necessary not to continue the out-lived Adhoc Committee which is functioning 
more than four years and also that due to difference among the jamath and non-holding of General Body, 
the institution is taken under the direct management of the Board to elect/selet a regular managing 
committee as per the approved Bye-laws by appointing an Administrator and the matter is placed before 
the Administrator. 

Whereas, the Administrator after careful consideration of the facts and circumstances vide 
Resolution No.133 dated 11.5.2010 have directed to take the institution i.e., Modi Masjid & its allied 
institutions/properties under the direct management of the Board and appointed Mr. Muneer Ahmed. M, 
Divisional Liaison Officer, Karnataka State Board of Wakfs as an Administrator to manage the day to day 
affairs of the said Wakf, for a period of six months and to conduct the General Body Meeting to 
select/elect the regular managing committee. Hence this order. 

ORDER No. KBW/CMC/20/BNU/2008-09, Dated: 12" May 2010 

In view of the facts mentioned in the Preamble to this Order and in exercise of the powers 
conferred Under Section 65 of the Wakf Act, 1995, the management of Modi Masjid and its allied 
institutions/properties, Tasker Town, Bangalore-560 051, are taken under the direct management of the 
Board, with immediate effect. 

Further, Mr. Muneer Ahmed. M, Divisional Liaison Officer, Karnataka State Board of Wakfs, 
Bangalore, is hereby appointed as Administrator to the above Wakf to manage its day today affairs with a 
condition that a regular Managing Committee be selected/elected as per the approved Bye-laws within six 
(6) months. 

By Order of the Administrator 


SADIYA SULTANA 
P.D. 68 l/c. Chief Executive Officer, 
Karnataka State Board of Wakfs. 
FORM -IV 
(See Rule 12) 
NOTICE 


It is hereby notified that the undersigned has changed his/her name from 

BHASKAR VEERABHADRAPPA HADAPAD to BHASKAR VEERABHADRAPPA BUDIHAL 

P.D. 60 BHASKAR VEERABHADRAPPA HADAPAD 

ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಅಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಇ-ಟೆಂಡರ್‌-ಟೆಂಡರ್‌ ಪ್ರಕಟಣೆ (ಮುಂದೂಡಲಾಗಿದೆ) 
ಲೋ.ಇ:ಮಂ.ವಿ:ಟಿ.ಎನ್‌.ಡಿ(25):2010-11:ಎಇ1, ದಿನಾಂಕ: 18ನೇ ಮೇ 2010 
1. ಗ್ರಾಮ ಪಂಚಾಯತ್‌ ಚುನಾವಣೆಯ ಪ್ರಯುಕ್ತ ನೀತಿ ಸಂಹಿತೆಯಂತೆ ಅನಿರ್ದಿಷ್ಟಾವಧಿ ಮುಂದೂಡಲ್ಪಟ್ಟ ಈ 
ಕೆಳಕಂಡ ಕಾಮಗಾರಿಗಳಿಗೆ ಪರಿಷ್ಕತ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೬೩ 





2. ಟೆಂಡರುಗಳನ್ನು ಕರ್ನಾಟಕ ಸರಕಾರದ ಇ-ಪ್ರೊಕ್ಕೂರ್‌ಮೆಂಟ್‌ ಪೋರ್ಟಲ್‌ನ ಆನ್‌ಲೈನ್‌ನಲ್ಲಿ ದಿನಾಂಕ: 
5.06.2010ರ ಅಪರಾಹ್ನ 4.00 ಗಂಟೆ (16:00 ಗಂಟೆ) ಒಳಗೆ ಸಲ್ಲಿಸತಕ್ಕದ್ದು. ಟೆಂಡರನ್ನು ಕರ್ನಾಟಕ ಸರಕಾರದ 
ಇ-ಪೊಕ್ಕೂರ್‌ಮೆಂಟ್‌ ಪೋರ್ಟಲ್‌ನ ಮಾರ್ಗಸೂಚಿಯಂತೆ ತೆರೆಯಲಾಗುವುದು. 

3. ಹೆಚ್ಚಿನ ವಿವರಗಳನ್ನು ಟೆಂಡರು ಡಾಕ್ಕುಮೆಂಟ್‌ನಲ್ಲಿ ಪಡೆಯಬಹುದಾಗಿರುತ್ತದೆ. 






























































ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗಿಟ್ಟ ಗುತ್ತಿಗೆದಾರರ ಇ.ಎಂ.ಡಿ. ಕಾಮಗಾರಿ ಅವಧಿ ಟೆಂಡರ್‌ 
ಸಂ. ಮೊತ್ತ ಅರ್ಹತೆ ಠೇವಣಿ (ಮಳೆಗಾಲ ನಮೂನೆ 
(ರೂ.ಲಕ್ಷಗಳಲ್ಲಿ) (ರೂ.ಗಳಲ್ಲಿ) | ಹೊರತುಪಡಿಸಿ) 
I ನಬಾರ್ಡ್‌ ಆರ್‌.ಐ.ಡಿ.ಎಘ್‌-XV 
1. ಮಂಗಳೂರು ತಾಲೂಕಿನ ನೀರುಮಾರ್ಗ - 80.00 ಒಂದನೇ 1,60,000.00 6 ತಿಂಗಳು KW3 
ಭಟ್ರಬೈಲು ರಸ್ತೆಯ ಅಭಿವೃದ್ಧಿ ಕಾಮಗಾರಿ ದರ್ಜೆ (ದ್ವಿಲಕೋಟೆ) 
2. | ಮಂಗಳೂರು ತಾಲೂಕಿನ ಪಡುಪೆರಾರು - 67.00 ಒಂದನೇ 1,34,000.00 6 ತಿಂಗಳು KW3 
ಅಂಬಿಕಾನಗರ - ಹೊರಕಲ್‌ ರಸ್ತೆಯ ದರ್ಜೆ (ದ್ವಿಲಕೋಟೆ) 
ಅಭಿವೃದ್ಧಿ ಕಾಮಗಾರಿ 
3. ಬಂಟ್ವಾಳ ತಾಲೂಕು ಮಾಣಿಲ ಗ್ರಾಮದ 70.00 ಒಂದನೇ 1,40,000.00 9 ತಿಂಗಳು KW3 
ಕುಮ್ಮುಂಜೆ ಎಂಬಲ್ಲಿ ಸೇತುವೆ ನಿರ್ಮಾಣ ದರ್ಜೆ (ದ್ವಿಲಕೋಟೆ) 
ಕಾಮಗಾರಿ 
4. ಪುತ್ತೂರು ತಾಲೂಕು ಅರಿಯಡ್ಕ — 100.00 ಒಂದನೇ 2,00,000.00 9 ತಿಂಗಳು KW3 
ನಿಂತಿಕಲ್ಲು ರಸ್ತೆಯ ಮಾಡಾವು ಎಂಬಲ್ಲಿ ದರ್ಜೆ (ದ್ವಿಲಕೋಟೆ) 
ಸೇತುವೆ ನಿರ್ಮಾಣ ಕಾಮಗಾರಿ 
5. ಪುತ್ತೂರು ತಾಲೂಕು ಕಲ್ಲುಗಡ್ಡೆ - ಮೂಜಿ 110.00 ಒಂದನೇ 2,00,000.00 9 ತಿಂಗಳು KW3 
ರಸ್ತೆ ಅಭಿವೃದ್ಧಿ ಕಾಮಗಾರಿ ದರ್ಜೆ (ದ್ವಿಲಕೋಟೆ) 
6. ಬೆಳ್ತಂಗಡಿ ತಾಲೂಕಿನ ನಿಡ್ಲೆ-ಪೆಟ್ರಮೆ ರಸ್ತೆ 45.00 ಒಂದನೇ 90,000.00 6 ತಿಂಗಳು KW2 
ಅಭಿವೃದ್ಧಿ ಕಾಮಗಾರಿ ದರ್ಜೆ 
7. ಬೆಳ್ಳಂಗಡಿ ತಾಲೂಕಿನ ಮುದ್ದಿಗೆ-ಅರಸಿನಮಕ್ಕಿ 45.00 ಒಂದನೇ 90,000.00 6 ತಿಂಗಳು KW2 
ರಸ್ತೆ ಅಭಿವೃದ್ಧಿ ಕಾಮಗಾರಿ ದರ್ಜೆ 
8. ಬಂಟ್ವಾಳ ತಾಲೂಕಿನ ಮೂಳೂರು- 23.00 ಎರಡನೇ 50.000.00 6 ತಿಂಗಳು KW2 
ಬಂಗಾರಗುಡ್ಡೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ದರ್ಜೆ 
ಮೇಲ್ಪಟ್ಟು 
9. | ಪುತ್ತೂರು ತಾಲೂಕು ಗುಮ್ಮಟಗದ್ದೆ- 43.60 ಒಂದನೇ 87.200.00 9 ತಿಂಗಳು KW2 
ಪೈಂತಿಮುಗೆರು ಸಾಜಬಲ್ನಾಡು ರಸ್ತೆ ದರ್ಜೆ 
ಪೈಂತಿಮುಗೆರು ಎಂಬಲ್ಲಿ ಸೇತುವೆ 
ನಿರ್ಮಾಣ ಕಾಮಗಾರಿ 
10. | ಮಂಗಳೂರು ತಾಲೂಕು ಕಿನ್ನಿಗೋಳಿ 34.80 ಒಂದನೇ 69.6000.00 9 ತಿಂಗಳು KW2 
ಎಳೆತ್ತೂರು ಎಂಬಲ್ಲಿ ಮಹಾಲಿಂಗೇಶ್ವರ ದರ್ಜೆ 
ದೇವಸ್ಥಾನ ಬಳಿ ಸೇತುವೆ ನಿರ್ಮಾಣ 
ಕಾಮಗಾರಿ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ 
ಪಿ.ಆರ್‌. 332 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 


ಮಂಗಳೂರು ವಿಭಾಗ, ಮಂಗಳೂರು 





೧೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 
ಅರಣ್ಣ ಇಲಾಖೆ 
ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಯವರೆ ಕಛೇರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಅಧಿಸೂಚನೆ ಸಂಖ್ಯೆ: ಎ4-ನಾಟಾ ಹರಾಜು:ಸಿಆರ್‌-15/10-11, ದಿನಾಂಕ: 14ನೇ ಮೇ 2010 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ಕೆಳಗೆ ನಮೂದಿಸಿದ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ, ಸಾಗುವಾನಿ, ಅಕೇಶಿಯಾ ಇತರೆ ಜಾತಿಯ 
ನಾಟಾಗಳು ಎಳೆಗಳು ಮತ್ತು ಸೌದೆ ಇತ್ಯಾದಿಯನ್ನು ಡಿಪೋವಿನ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಂದು ಬಹಿರಂಗ ಹರಾಜು ಮಾರಾಟದಲ್ಲಿ ವಿಕ್ರಯಿಸಲು ಸಾಮಾನ್ಯ ಅವಗಾಹನೆಗೆ 


ಪ್ರಕಟಿಸಿದೆ. 
































ಹರಾಜಿಗಿಟ್ಟ ಉತ್ಪನ್ನಗಳ ಅ೦ದಾಜು ಪ್ರಮಾಣ 
ಬೀಟೆ ಸಾಗುವಾನಿ ಇತರೆ ಜಾತಿ ಅಕೇಶಿಯಾ ಪೋಲ್‌ ನೀಲಗಿರಿ ಎಫ್‌.ಓ.ಸಿ. 
ಪ ಬಟು ರ್ಯಢ | ನೀಡ 7 ಸಾಗವಾನ 7 ಇತರ 7 ತಯಾ 17 ಸೌರ | ಪೋರ್‌ ಇತರೆ 
ಸಂ. ಹೆಸರು ದಿನಾಂಕ ಣ 
ಜಾತಿ 
ಘ.ಮೀ. ಘ.ಮೀ. ಘ.ಮೀ. ಘ.ಮೀ. ಸಂಖ್ಯೆ ಘ.ಮೀ. | ಘ.ಮೀ. ಘ.ಮೀ. ಘ.ಮೀ. ಘ.ಮೀ. ಘ.ಮೀ. ಸಂಖ್ಯೆ ಸಂಖ್ಯೆ 
1 ಸರ್ಕಾರಿ ನಾಟಾ 16.6.10 — ನಾಟಾ ನಾಟಾ 12.600 ನಾಟಾ ಅಕೇಶಿಯಾ — 2.800 — — — — ದ — 
ಡಿಪೋ 1.300 ಇತರೆ ಜಾತಿ 110.000 ಪೋಲ್ಟ್‌ 
ಕುರುವಳ್ಳಿ ಸೌದೆ 10.000 ಸೌದೆ 1000 ನಂ. 
ತೀರ್ಥಹಳ್ಳಿ 10.000 









































ಟಿಪ್ಪಣಿ: 1. ಈ ಮೇಲಿನ ಸರಕು ಪ್ರಮಾಣ ಅಂದಾಜು ಇರುತ್ತದೆ. 
2. ಮಾರಾಟದ ಅಧಿಸೂಚನೆಯ ಪ್ರತಿಗಳಿಗಾಗಿ ಸಂಬಂಧಪಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿಯ ವೇಳೆಯಲ್ಲಿ (ರಜಾ ದಿನಗಳನ್ನು ಹೊರತುಪಡಿಸಿ) ಸಂಪರ್ಕಿಸುವುದು. 
ಎಸ್‌. ವೆಂಕಟೇಸನ್‌ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 


FOREST DEPARTMENT 
Office of the Deputy Conservator of Forests, Shimoga Division, Shimoga 
Notification No. A4-TBR:Sale-CR-15/2010-11, Dated: 14" May 2010 
It is hereby notified for the information of general public that Beete, Teak Acacia, Other Kind Timber, Poles, and Firewood etc., available in the following 


Govt. Timber Depots. of Shimoga division will be sold in Public Auction on the dates shown against depot. 

















sl ಚ್‌ eS Beete Teak Other Acacia Poles Eucalyptus F 0 C 
No; the Depot ೬8೧ kind Beete Teak O.K. Acacia F/IW Poles Others 
M3 M3 M3 M3 M3 Nos. M3 M3 M3 M3 M3 
1 GTD 16.6.10 - Timber | Timber Timber Acacia - 2.800 - ದ - - - ದ 
Kuruvalli, 1.300 12.600 110.000 Poles 
Thirthahalli F/wood F/wood 1000 
10.000 10.000 Nos. 





















































Note: 1. Quantities shown above are approximate. 
2. For detailed sale notification please contact the concerned Deputy Conservator of Forests, during office hours except govt. holidays. 
S. VENKATESAN 


P.R. 330 Deputy Conservator of Forests, Shimoga Division, Shimoga. 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೬೫ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ 
ಬಹಿರಂಗ ಹರಾಜು ಪ್ರಕಟಣೆ 

ಸಂಖ್ಯೆ:ಬಿ4/ರಸ್ತೆಬದಿ/ಮರ ಹರಾಜು/ಸಿಆರ್‌-14/10-11, ದಿನಾಂಕ: 19ನೇ ಮೇ 2010 
ವಿಷಯ: ಹೊನ್ನಾಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಸವಳ೦ಗ-ಶಿಕಾರಿಪುರ [ಜಯನಗರದವರೆಗೆ] ರಾಜ್ಯ ಹೆದ್ದಾರಿ 
ಅಭಿವೃದ್ಧಿ ಸಲುವಾಗಿ ರಸ್ತೆಬದಿ ಮರಗಳನ್ನು ಬಹಿರಂಗ ಹರಾಜು ಮುಖಾಂತರ ವಿಲೇವಾರಿ ಮಾಡುವ 
ಈ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಹೊನ್ನಾಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ 
ಸವಳಂಗ-ಶಿಕಾರಿಪುರ [ಜಯನಗರದವರೆಗೆ] ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಸಲುವಾಗಿ ಹೆದ್ದಾರಿ ರಸ್ತೆ ಬಲಬದಿಯಲ್ಲಿ ಬರುವ 
ಮರಗಳನ್ನು ರಸ್ತೆ ಅಗಲೀಕರಣಕ್ಕಾಗಿ ತೆರವುಗೊಳಿಸುವ ಸಂಬಂಧ ಈ ಕೆಳಕಂಡ ಷೆಡ್ಯೂಲ್‌ನಂತೆ ದಿನಾಂಕ: 08.06.2010 
ರಂದು ಬೆಳಿಗ್ಗೆ 11.30 ಗಂಟೆಗೆ ಈ ಕೆಳಕಂಡ ಸಹಿದಾರರು ಅಥವಾ ಅವರಿಂದ ನೇಮಕ ಮಾಡಿದ ಅಧಿಕೃತ ಅಧಿಕಾರಿಯವರು 
ವಲಯ ಅರಣ್ಯಾಧಿಕಾರಿ ಕಛೇರಿ, ಹೊನ್ನಾಳಿಯಲ್ಲಿ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. ಪ್ರಯುಕ್ತ 

ಆಸಕ್ತಿಯುಳ್ಳ ಸಾರ್ವಜನಿಕರು ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ. 
















































































ಷೆಡ್ಯೂಲ್‌ 
ಶ್ರ ಯುನಿಟ್‌ ನಂ. ವಿವಿಧ ಜಾತಿಯ ಸಿಗಬಹುದಾದ ಅಂದಾಜು ಪ್ರಮಾಣ ಮುಂಗಡ ಸಂಚಿತ 
ಸಂ. ಮರಗಳ ಸಂಖ್ಯೆ ನಾಟ ಜಲಾವು ಠೇವಣಿ [ಇ.ಎಂ.ಡಿ.] 
[ಘ.ಮೀ.] [ಘ.ಮೀ.] 
1 1 01 ರಿಂದ 15 16.173 11.750 5,000/- 
2 2 16 ರಿಂದ 30 27.404 17.650 5,000/- 
3 3 31 ರಿಂದ 45 26.004 13.900 5,000/- 
4 4 46 ರಿಂದ 60 19.777 11.200 5,000/- 
೨ 5 61 ರಿಂದ 75 17.746 9.550 5,000/- 
6 6 76 ರಿಂದ 90 30.310 15.250 5,000/- 
7 7 91 ರಿಂದ 105 1.278 11.000 5,000/- 
8 8 106 ರಿಂದ 120 12.456 15.400 5,000/- 
9 9 121 ರಿಂದ 135 14.489 17.000 5,000/- 
10 10 136 ರಿಂದ 150 22.887 15.700 5,000/- 
1] 1] 151 ರಿಂದ 165 14.623 10.900 5,000/- 
1) 1) 166 ರಿಂದ 180 20.490 13.700 5,000/- 
13 13 181 ರಿಂದ 195 23.738 18.800 5,000/- 
14 14 196 ರಿಂದ 210 14.735 11.450 5,000/- 
15 15 211 ರಿಂದ 225 12.046 13.300 5,000/- 
16 16 226 ರಿಂದ 240 17.605 14.350 5.000/- 
17 17 241 ರಿಂದ 255 13.676 14.450 5.000/- 
18 18 256 ರಿಂದ 270 23.376 15.350 5,000/- 
19 19 271 ರಿಂದ 285 28.617 17.000 5,000/- 
20 20 286 ರಿಂದ 300 14.726 11.600 5,000/- 
21 21 301 ರಿಂದ 315 12.772 15.900 5,000/- 
22 22 316 ರಿಂದ 330 10.599 8.350 5,000/- 
23 23 331 ರಿಂದ 345 4.842 8.350 5,000/- 


























೧೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 




















ಕ್ರ ಯುನಿಟ್‌ ನಂ. ವಿವಿಧ ಜಾತಿಯ ಸಿಗಬಹುದಾದ ಅಂದಾಜು ಪ್ರಮಾಣ ಮುಂಗಡ ಸಂಚಿತ 
ಸಂ. ಮರಗಳ ಸಂಖ್ಯೆ ನಾಟ ಜಲಾವು ಠೇವಣಿ [ಇ.ಎಂ.ಡಿ.] 
[ಘ.ಮೀ.] [ಘ.ಮೀ.] 
24 24 346 ರಿಂದ 360 3.009 5.790 5.000/- 
25 25 361 ರಿಂದ 375 10.735 5.200 5,000/- 
26 26 376 ರಿಂದ 389 3.997 6.800 5,000/- 
ಒಟ್ಟು 389 428.11 329.69 5,000/- 























ಮೇಲ್ಕಂಡಂತೆ ನಿಗದಿಪಡಿಸಿದ ದಿನಾ೦ಕದ೦ದು ಬಹಿರ೦ಗ ಹರಾಜಿನಲ್ಲಿ ಭಾಗವಹಿಸದೇ ಇದ್ದಲ್ಲಿ ಸದರಿ ಮರಗಳನ್ನು 
ದಿನಾಂಕ: 15.06.2010ರಂದು ಮರು ಹರಾಜು ಮಾಡಲಾಗುವುದು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 334 ದಾವಣಗೆರೆ ವಿಭಾಗ, ದಾವಣಗೆರೆ 
ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌ 
(ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಒಂದು ಅಂಗ ಸಂಸ್ಥೆ) 
ಕಾರ್ಯನಿರ್ವಾಹಕ ನಿರ್ದೇಶಕರು ಹ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ 
ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು - 83 
ಸಂಖ್ಯೆ: ಎ2/ ಬಬಪಾ/ ಫೀಡ್‌/ ಸಿಆರ್‌- 1/2010-11, ದಿನಾಂಕ: 12ನೇ ಮೇ 2010 
ಸಂಕ್ಷಿಪ್ತ ಅಲ್ಪಾವಧಿ ಮರು ಟೆಂಡರು ಪ್ರಕಟಣೆ 
ವಿಷಯ: 2010-2011 ನೇ ಸಾಲಿನಲ್ಲಿ ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿನಲ್ಲಿರುವ ವನ್ಯಪ್ರಾಣಿಗಳಿಗೆ ದನದ 
ಮಾಂಸ ಸರಬರಾಜು ಮಾಡುವ ಟೆಂಡರ್‌ ಬಗ್ಗೆ 
ಉಲ್ಲೇಖ: ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ರವರ ಪತ್ರ ಸಂಖ್ಯೆ: No. MSY/2-88/ 
೯೯/07-08 ದಿನಾಂಕ: 07-05-2010 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, 2010-2011ನೇ ಸಾಲಿನಲ್ಲಿ ಬನ್ನೇರುಘಟ್ಟ 
ಬಯಲಾಜಿಕಲ್‌ ಪಾರ್ಕಿನಲ್ಲಿರುವ ವನ್ಯಪ್ರಾಣಿಗಳಿಗೆ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವಂತೆ ದನದ ಮಾಂಸ 
ಸರಬರಾಜು ಮಾಡುವ ಬಗ್ಗೆ ಮೊಹರಾದ ಲಕೋಟೆಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಬನ್ನೇರುಘಟ್ಟ ಬಯಲಾಜಿಕಲ್‌ 
ಪಾರ್ಕ್‌ ರವರಿಂದ ಟೆ೦ಡರನ್ನು ಕರೆಯಲಾಗಿದೆ. ಟೆಂಡರ್‌ದಾರರು ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿನಲ್ಲಿ ರೂ. 1.00 ಲಕ್ಷ 
ರೂಗಳ ಬ್ಯಾಂಕ್‌ ಗ್ಯಾರಂಟಿ/ FDRs/NSCs ಸಲ್ಲಿಸಿ ನೊ೦ದಣೆ ಮಾಡಿರುವ ಗುತ್ತಿಗೆದಾರರಾಗಿರಬೇಕು. ಬೃಹತ್‌ ಬೆ೦ಗಳೂರು 
ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ ಇವರಿಂದ ಟ್ರೇಡ್‌ ಲೈಸೆನ್ಸ್‌ ಸರ್ಟಿಫಿಕೇಟ್‌ ಹಾಗೂ ಸಿವಿಲ್‌ ಸ್ಲಾಟರ್‌ ಹೌಸ್‌, 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರಿಂದ ದನದ ಮಾಂಸ ಗುಣಮಟ್ಟದ ಬಗ್ಗೆ ದೃಢೀಕರಣ ಪತ್ರವನ್ನು 
ಹೊಂದಿರುವ ಗುತ್ತಿಗೆದಾರರು ಮಾತ್ರ ಅರ್ಹರಿರುತ್ತಾರೆ. ಟೆಂಡರಿಗೆ ನಿಗಧಿಪಡಿಸಿದ ಅಂದಾಜು ಮೊತ್ತ ರೂ. 270.00 
ಲಕ್ಷಗಳಾಗಿರುತ್ತದೆ. ಟೆಂಡರ್‌ ಷೆಡ್ಯೂಲ್‌ನ ವಿವರಗಳು ಈ ಕೆಳಗೆ ನಮೂದಿಸಿರುವಂತೆ ಇದೆ. 





ಷೆಡ್ಯೂಲ್‌ 
ಟೆಂಡರಿಗೆ ಇಡಲಾದ | ಸಲ್ಲಿಸಬೇಕಾದ 
ಯೂನಿಟ್‌ ಆಹಾರ ಪದಾರ್ಥಗಳ | ಇ.ಎಂ.ಡಿ ಹಣ 
ವಿವರಗಳು 
ಸಂಖ್ಯೆ ಅಂದಾಜು ಮೊತ್ತ (ರೂ. 


(ರೂ.ಲಕ್ಷಗಳಲ್ಲಿ) ಲಕ್ಷಗಳಲ್ಲಿ) 
ಮಿ 0 ಮೊ 





1 ಸಫಾರಿಗೆ ದನದ ಮಾಂಸ ಮತ್ತು ಲೀವರ್‌ ಸರಬರಾಜು 
ಮಾಡುವುದು 


130.15 13.02 





2 ಮೃಗಾಲಯಕ್ಕೆ ದನದ ಮಾಂಸ ಮತ್ತು ಲೀವರ್‌ ಸರಬರಾಜು 


23.89 2.39 
ಮಾಡುವುದು 




















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೬೭ 


ಟೆಂಡರಿಗೆ ಇಡಲಾದ | ಸಲ್ಲಿಸಬೇಕಾದ 
ಯೂನಿಟ್‌ ಆಹಾರ ಪದಾರ್ಥಗಳ | ಇ.ಎಂ.ಡಿ ಹಣ 

ವಿವರಗಳು 
ಸಂಖ್ಯೆ ಅಂದಾಜು ಮೊತ್ತ (ರೂ. 


(ರೂ.ಲಕ್ಷಗಳಲ್ಲಿ ಲಕ್ಷಗಳಲ್ಲಿ 
pO ಮಿ pe ಮಿ 





3 ಪುನರ್ವಸತಿ ಕೇಂದ್ರಕ್ಕೆ ದನದ ಮಾಂಸ ಮತ್ತು ಲೀವರ್‌ ಸರಬರಾಜು 


108.68 10.68 
ಮಾಡುವುದು 





4 ಬಿ.ಎಫ್‌.ಎಫ್‌ ಹುಲಿಗಳಿಗೆ ದನದ ಮಾಂಸ ಮತ್ತು ಲೀವರ್‌ 


10.28 1.03 
ಸರಬರಾಜು ಮಾಡುವುದು 











ಒಟ್ಟು 270.00 














ಷೆಡ್ಯೂಲ್‌ ದಿನಾಂಕ ಮತ್ತು ಸಮಯ: 

1 ಗುತ್ತಿಗೆದಾರರು ಪ್ರತಿಯೊಂದು ಘಟಕಕ್ಕೆ ಪ್ರತ್ಯೇಕವಾದ ಟೆಂಡರ್‌ ಫಾರಂಗಳನ್ನು ನಿಗದಿಪಡಿಸಲಾದ ಟೆಂಡರ್‌ ಫಾರಂ 
ಶುಲ್ಕ ರೂ. 568/- (ತೆರಿಗೆಗಳು ಸೇರಿ) ಹಣ ಪಾವತಿಸಿ ದಿನಾಂಕ: 07/06/2010 ರಿಂದ 10/06/2010 ರವರೆಗೂ 
ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದಾಗಿದೆ. 

2. ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 14-06-2010 ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 3.00 ವರೆಗೆ 
ಸ್ವೀಕರಿಸಲಾಗುವುದು ಹಾಗೂ ಸಾಯಂಕಾಲ 3.00 ಘಂಟೆಯ ನಂತರ ಸಲ್ಲಿಸಿದ ಮೊಹರಾದ ಟೆಂಡರ್‌ ಫಾರಂಗಳನ್ನು 
ಯಾವುದೇ ಕಾರಣದಿಂದ ಸ್ವೀಕರಿಸಲಾಗುವುದಿಲ್ಲ. 

3. ಮೊಹರಾದ ಟೆಂಡರ್‌ ಲಕೋಟೆಯನ್ನು ದಿನಾಂಕ: 14-06-2010 ರಂದು ಸಾಯಂಕಾಲ 4.39 ಘಂಟೆಗೆ 
ಟೆಂಡರ್‌ದಾರರ ಸಮ್ಮುಖದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟ 
ಅಧಿಕಾರಿಗಳು ಟೆಂಡರನ್ನು ತೆರೆಯುವರು 

ಷರತ್ತುಗಳು:- 

1 ಕರ್ನಾಟಕ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಕಸಾಯಿಖಾನೆಯ ಲೈಸೆನ್ಸ್‌ ಹೊಂದಿರುವ ಟೆಂಡರುದಾರರು ಮೇಲೆ 
ತಿಳಿಸಿದ ಲೈಸೆನ್ಸ್‌ಗಳ ಜೆರೋಕ್ಸ್‌ ಪ್ರತಿಯನ್ನು ಈ ಕಛೇರಿಗೆ ನೀಡಿದ್ದಲ್ಲಿ ಮಾತ್ರ ಟೆಂಡರ್‌ ಫಾರಂನ್ನು ಕೊಡಲಾಗುವುದು. 

2. ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರವು ಟೆಂಡರುದಾರರಿಗೆ ಯಾವುದೇ ಸಕಾರಣಗಳನ್ನು ನೀಡದೇ ಟೆಂಡರ್‌ಗಳನ್ನು 
ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿರುತ್ತದೆ. 

3. ಯಾವುದೇ ಟೆಂಡರಿಗೆ ಇಡಗ೦ಟು ಸಲ್ಲಿಸದೇ ಇದ್ದರೆ ಅದನ್ನು ತಿರಸ್ಕರಿಸಲಾಗುವುದು. ಆದರೆ ಟೆಂಡರಿಗೆ ಇಡಗಂಟು 
ಸಲ್ಲಿಸಲು ಸರ್ಕಾರದಿ೦ದ ರಿಯಾಯಿತಿ ಪಡೆದಿದ್ದರೆ ಟೆಂಡರನ್ನು ಪರಿಗಣಿಸಲಾಗುವುದು. 

4. ಟೆಂಡರ್‌ ವಿಷಯದಲ್ಲಿ ಯಾವುದೇ ವಿವರಗಳು/ಷರತ್ತುಗಳು/ ಸ್ಪಷ್ಠಿಕರಣವನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ 
ನೇರವಾಗಿ ಬಂದು ಪಡೆಯಬಹುದು. 

ಕಾರ್ಯನಿರ್ವಾಹಕ ನಿರ್ದೇಶಕರು, 
ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, 
ಬೆಂಗಳೂರು - 83. 
BANNERGHATTA BIOLOGICAL PARK 
(A unit Under Zoo Authority of Karnataka) 
Office of the Executive Director & Conservator of Forests, 
Bannerghatta Biological Park, Bangalore - 83 
No. A2/ BBP/ FEED/ CR-1/ 2010-11, Date: 12" May 2010 
BRIEF SHORT TERM RE-TENDER NOTIFICATION 
Sub: Tender for Supply of Beef to Captive Wild Animals at Bannerghatta Biological Park, 
Bangalore during 2010-11 
Ref: OM letter No. MSY/2-88/FF/07-08 dated: 07-05-2010 of the Member Secretary, 700 
Authority of Karnataka, Mysore 


೧೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 





It is hereby notified for the general information of the public that sealed tenders are invited and 
will be received by the Executive Director & Conservator of Forests, Bannerghatta Biological Park, 
Bangalore - 83 (Tender Inviting Authority) from the registered contractors of this office who have registred 
by the Bank Guarantee or pledging of FDRs/NSCs for Rs. 1.00 lakh for supply of beef to the Captive Wild 
Animals of Bannerghatta Biological Park for the year 2010-2011. Those who have got the Trade License 
Certificate from Bruhat Bangalore Mahanagara Palike, Health Department and Certificate from the Civil 
Slaughter House BBMP regarding the quality of beef are only eligible to participate in tender. The total 


procurement value put to tender is Rs. 270.00 lakhs. The details of scheduled items are as mentioned 




















below: 
SCHEDULE 
Approximate cost of the 
EMD to be 
Unit commodities put to 
Particulars of works furnished 
No. tender 
(Rs. In lakhs) 
(Rs. In lakhs) 
1. Supply of Beef & Liver to Safaris 130.15 13.02 
2. Supply of Beef & Liver to Zoo 23.89 2.39 
3. Supply of Beef & Liver to Rescue Centre 108.68 10.68 
Supply of Beef & Liver to Born Free Foundation 
4. 10.28 1.03 
Tigers 
Total 270.00 




















THESCHEDULED DATES AND TIMES 

1. The tender forms will be available in the office of the undersigned during the office hours from 
07/ 06/ 2010 to 10/ 06/ 2010 on payment of Rs. 568 (including taxes) separately for each unit. 

2. Last date for receipt of sealed tender forms from 10:00 AM to 3:00 PM on 14/06/2010. No tender 
forms will be received after 3:00 P.M on 14-06-2010 

3. Tenders will be opened by the Executive Director, BBP (Tender Inviting Authority) or an 
authorised officer by him on 14/06/2010 at 4.30 PM in presence of the concerned tenderers. 

CONDITIONS: 

1. The tenderer should produce photo copy of the Government recognised slaughter house liecence 
while receiving the tender form 

2. The tender accepting authority reserves the right to accept or reject any or all tenders without 
incurring any liability or obligation to inform the applicants of the reasons for such action. 

3. Any tender submitted without the earnest money deposit (EMD) shall summarily rejected unless 
the any category of tenderers specically exempted by the Government from the payment of 
earnest money deposit (EMD). 

4. Other detailed conditions can be had from the office of the undersigned during the office hours on 
all working days. 

Executive Director, 


P.D. 69 Bannerghatta Biological Park, Bangalore - 83. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೬೯ 





IN THE COURT OF THE IV ADDL. CITY CIVIL JUDGE MAYOHALL BANGALORE: ೦೮೦೧-21 
P & S.C.No. 25012/2010, HG: 11/06/2010 

PLAINTIFF: 

P. Sanjay Mudartha, Christian, aged about 38 years, son of the above named deceased and 

presently residing at No.5/12 Brunton Road Cross, Bangalore 560 025 

Vis. 
RESPONDENT: NIL 
PUBLIC NOTICE 

Notice is hereby given that a petition has been made to this Court Under Sec 224, 270 and 276 of 
the Indian Succession Act 1925, for grant of probate in respect of the Will dated: 28.11.2008 of the 
deceased Mr. Mervyn F. D' Souza who died on 25/01/2009 at Bangalore. 

Be it known that No caveat has been entered and the said petition is posted for hearing on 
11/06/2010 at 11'0 clock. Any person's claiming to have any interest may come and participate in the 
proceedings before grant of probate. 

Schedule 
1. Personal effects and households goods ..Rs.15,000/- 
2. Commercial Property "Clovelly" all that piece or parcel of land covered by the sale deed of 
seventeenth day of January 1918, including the building and premises known as ‘Clovelly’ currently 
numbered as new No.8 (old No.5) Raja Ram Mohan Roy Road with PID No.77-5-8. ...Rs.25,00,00,000/- 
3. Half share in office unit, bearing N.250, presently bearing Municipal Nos. 12/28, on the second floor of 
the building, known as "RAHEJA CHAMBERS", along with car parking space no 42 constructed on the 
property bearing Municipal No.12, Museum road, Bangalore.....Rs. 50,00,000/- 
4. Half share in office unit, bearing N.206, presently bearing Municipal Nos. 12/29, on the second floor of 
the building, known as "RAHEJA CHAMBERS", constructed on the property bearing Municipal No.12, 
Museum road, Bangalore, along with the car parking spaces bearing Numbers 23 and 24 in the basement 
of the building known as "RAHEJA CHAMBERS" 50,00,000 
5. Residential House No.5/12 Brunton Road cross, Bangalore.... Rs.4,50,00,000/- 
Given under my hand and the seal of the Court, this the 1° day of April 2010. 
By Order of the Court 
P.D. 70 Assistant Registrar 
City Civil Court, Mayo Hall Unit, Bangalore 
IN THE COURT OF THE IV ADDL. CITY CIVIL JUDGE MAYOHALL BANGALORE: CCH-21 
P & S.C.No. 25016/2010, HG: 17/07/2010 
PLAINTIFF: 
Mr. P.S. Balasubramanyam, S/o late P.R. Srinivasamurthy, 61 years, No. 2596, 275 Cross, 18" 
Main, HAL || Stage, Bangalore - 08 
Vis 
RESPONDENT: NIL 
PUBLIC NOTICE 

Notice is hereby given that a petition has been made to this Court Under Sec 372 the Indian 
Succession Act, for grant of Succession Certificate in respect of the amounts of the deceased P.S. 
Jayalakshmamma Who died on 21.10.2009. 


೧೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 





Be it known that No caveat has been entered and the said petition is posted for hearing on 
17/07/2010 at 11'0 clock. Any person's claiming to have any interest may come and participate in the 
proceedings before grant of succession certificate. 
Schedule 

State Bank of Hyderabad, S.B/A/c No. 52011545447 Rs.5,80,212-00 

Given under my hand and the seal of the Court, this the 15" day of April 2010 

By Order of the Court 
P.D. 71 Assistant Registrar 
City Civil Court, Mayo Hall Unit, Bangalore 
ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಕಾರ್ಕಳ 
ಸಂಖ್ಯೆ:ಸಕ್ಕನಿಕಾ/ಎ2/ಜಸವಿ/10-11, ದಿನಾಂಕ: 18ನೇ ಮೇ 2010 

ವಿಷಯ: ಅನುಪಯುಕ್ತ ವಸ್ತುಗಳ ವಿಲೇವಾರಿ ಟೆಂಡರ್‌ ಕಂ ಬಹಿರಂಗ ಹರಾಜು ಪ್ರಕಟಣೆ ಕುರಿತು 

ಈ ಮೂಲಕ ಸಾರ್ವಜನಿಕರ ಅವಗಾಹನೆಗೆ ತಿಳಿಯಪಡಿಸುವುದೇನೆಂದರೆ, ಸಹಾಯಕ ಕೃಷಿ ನಿರ್ದೇಶಕರು ಕಾರ್ಕಳ 
ಕಾರ್ಯಾಲಯದ ಈ ಕೆಳಕಂಡ ಸರ್ಕಾರಿ ಅನುಪಯುಕ್ತ ಜಡ ವಸ್ತುಗಳನ್ನು ಇದ್ದಂತಹ ಸ್ಥಿತಿಯಲ್ಲಿ ಟೆಂಡರ್‌-ಕಮ್‌- 
ಬಹಿರಂಗ ಹರಾಜು ಮೂಲಕ ದಿ:29.07.10ರಂದು ಬೆ:11.30 ಗಂಟೆಗೆ ಈ ಕೆಳ ಸಹಿದಾರರು ಅಥವಾ ಅವರಿಂದ ನೇಮಿಸಲ್ಪಟ್ಟ 
ಅಧಿಕಾರಿಗಳಿಂದ ಸಹಾಯಕ ಕೃಷಿ ನಿರ್ದೇಶಕರು, ಕಾರ್ಕಳ ಕಚೇರಿಯ ಆವರಣದಲ್ಲಿ ವಿಲೇವಾರಿ ಮಾಡಲಾಗುವುದು. 
ನಿಗದಿಪಡಿಸಿದ ಇ.ಎಂ.ಡಿ. ಹಣವನ್ನು ಮುಂಗಡವಾಗಿ ಪಾವತಿಸಿ ಇಲಾಖೆಯ ಷರತ್ತುಗಳ ಅನುಸಾರವಾಗಿ ಟೆಂಡರ್‌-ಕಂ- 
ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ. 
ಟೆಂಡರ್‌ ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಿರುವ ಅನುಪಯುಕ್ತ ವಸ್ತುಗಳ ವಿವರ 
1. ಗೆಸ್ಟೆನರ್‌ ಡುಪ್ಲಿಕೇಟರ್‌-1 ಸಂಖ್ಯೆ 
2. ಟು 240ಎ 300 ಡಬ್ಬ್ಯುಟಿ-6 ಎಸ್‌ಸಿಬಿಸಿ ಲ್ಯಾಂಪ್‌ ಸ್ಲೈಡ್‌ ಪ್ರೊಜೆಕ್ಟರ್‌-2 ಸಂಖ್ಯೆ 

ಸಹಾಯಕ ಕೃಷಿ ನಿರ್ದೇಶಕರು 
ಪಿ.ಆರ್‌. 335 ಕಾರ್ಕಳ, ಉಡುಪಿ ಜಿಲ್ಲೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಭದ್ರಾವತಿ ವಿಭಾಗ, ಭದ್ರಾವತಿ 
ಸಂಕ್ಷಿಪ್ತ ಹರಾಜು ಪ್ರಕಟಣೆ 
ಸಂಖ್ಯೆ:ಬಿ1/ಎಸ್‌.ಎ.ಎಸ್‌.ಸಿಆರ್‌.6/2010-11, ದಿನಾಂಕ: 14ನೇ ಮೇ 2010 

ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತರೀಕೆರೆ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ನಾಟಾಗಳನ್ನು ಅನುಸೂಚಿಯಲ್ಲಿ ಸೂಚಿಸಿರುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಭದ್ರಾವತಿ ವಿಭಾಗ, ಭದ್ರಾವತಿ 
ಅಥವಾ ಇವರಿಂದ ಅಧಿಕಾರ ಪಡೆದ ಇತರೆ ಅಧಿಕಾರಿಗಳು ದಿನಾಂಕ: 15.06.2010 ರ ಬೆಳಿಗ್ಗೆ 10.00 ಗಂಟಿಗೆ ಈ ಕೆಳಗೆ 
ನಮೂದಿಸಿದ ಹಾಗೂ ಸವಿಸ್ತಾರ ಹರಾಜು ಪ್ರಕಟಣೆ ನಿಬಂಧನೆಗಳ ಷರತ್ತಿಗೊಳಪಟ್ಟು ಬಹಿರಂಗ ಹರಾಜು ಮಾಡುವರು. 












































ಕ್ರಸಂ. ಜಾತಿ (ಅಂದಾಜು ಪ್ರಮಾಣ) 

1 ಬೀಟೆ 6.181 ಎ೦3 

2 ಸಾಗುವಾನಿ 10.046 ಎ೦3 

3 ಇತರೆ 58.472 ಎ೦3 

4 ಬೀಟೆ ಆರ್‌.ಕೆ. ಬಿಲ್ಲೆಟ್ಸ್‌ 2.800 ಎ೦3. 

5 ಸಾಗುವಾನಿ ಸೌದೆ 1700 cmtr 

6 ಕಾಡುಜಾತಿ ಬಳ್ಳಿಗಳು 26 ಸಂಖ್ಯೆ 

7 ಮತ್ತಿ ಪೋಲ್ಸ್‌ 19 ಸಂಖ್ಯೆ 

8 ನೀಲಗಿರಿ ಪೋಲ್ಟ್‌ 2 ಸಂಖ್ಯೆ 

9 ನೀಲಗಿರಿ ಬಳ್ಳೀಸ್‌ 150 ಸಂಖ್ಯೆ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಭದ್ರಾವತಿ ವಿಭಾಗ, ಭದ್ರಾವತಿ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೧೮೭೧ 





BHADRAVATHI FOREST DIVISION 
BRIEF SALE NOTIFICATION 
No. B1.SAS.CR.6/2010-11, Dated: 14" May 2010 
Sub: Auction sale of Timber and other forest produce in Govt. Timber Depot. Tarikere on 
15.06.2010 
Ref: No.B4.SAS. W®-CR.1/10-11 dtd:13.05.2010 of the Conservator of Forests, Shimoga Circle, 
Shimoga 
It is hereby notified for the general information of the public that the Timber and other forest 
produce as detailed below will be sold in the Government Timber Depot. Tarikere in public auction on 
15.06.2010 from 10.00 A.M. by the Deputy Conservator of Forests, Bhadravathi Division, Bhadravathi or 
the authorized officer subject to conditions of the detailed sale notification. 



































Sl. No. Species Approximate quantity 

1 Beete 6.181 m3 

2 Teak 10.046 m3 

3 Others 58.472 m3 

4 Beete RKB Billets 2.800 m3 

5 Teak F/w 1700 cmtr 

6 Jungle Wood Ballies 26 Nos. 

7 Mathi Poles 19 Nos. 

8 Nilagiri Poles 2 Nos. 

9 Nilagiri Ballies 150 Nos. 














Deputy Conservator of Forests, 
P.R. 336 Bhadravathi Division, Bhadravathi 
ಜಲಸಂಪನ್ಮೂಲ (ಸಣ್ಣ ನೀರಾವರಿ) ಇಲಾಖೆ 
ಅಧೀಕ್ಷಕ ಇಂಜಿನಿಯರವರ ಕಚೇರಿ, ಸಣ್ಣ ನೀರಾವರಿ ವೃತ್ತ, 3ನೇ ಮಹಡಿ, ಜಯನಗರ ಷಾಪಿಂಗ್‌ ಕಾಂಫ್ಲೆಕ್‌ 
ಜಯನಗರ, ಬೆಂಗಳೂರು-11 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
(ಕನ್ನಲ್ಲೆಂಟ್‌ಗಳನ್ನು ನೇಮಿಸುವ ಸಲುವಾಗಿ) 
ಸಂ: ಸ.ನೀ.ವೃ: ಬೆಂ: ಟಿ.ಎ.-2: ಆರ್‌.ಆರ್‌.ಆರ್‌./ಎನ್‌.ಜಿಓ/ಟೆಂಡರ್‌/01/2010-11/1581, ದಿನಾಂಕ: 19ನೇ ಮೇ 2010 
ಕನ್ನಲ್ಲೆನ್ನಿ ಸೇವೆಗಳ ವಿವರ 
ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಜಲಕಾಯಗಳ ದುರಸ್ತಿ ಜೀರ್ಣೋದ್ದಾರ ಮತ್ತು 
ಪುನರುಜ್ಜೀವನ ಯೋಜನೆಯಡಿಯಲ್ಲಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಆಯ್ದ ಕೆರೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 
ಉದ್ದೇಶಿಸಿದೆ. ಈ ಕಾರ್ಯಕ್ರಮದಲ್ಲಿ ಕನ್ನಲ್ಲೆನ್ನಿ ಸೇವೆ ಪಡೆಯಲು ನೋಂದಣಿಯಾಗಿರುವ ಅರ್ಹ ಸರ್ಕಾರೇತರ ಸಂಸ್ಥೆ 
(ಎನ್‌.ಜಿ.ಒ.)ಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಕನ್ನಲ್ಲೆನ್ನಿ ಈ ಕಾರ್ಯಗಳನ್ನೊಳಗೊಂಡಿರುತ್ತದೆ. 1) ಫಲಾನುಭವಿಗಳಲ್ಲಿ 
ಅರಿವು ಮೂಡಿಸುವುದು. 2) ಬೇಸ್‌ ಲೈನ್‌ ಸರ್ವೆ ನಡೆಸುವುದು 3) ಗ್ರಾಮಸಭೆ ಜೊತೆ ಸಹಯೋಗ 4) ತರಬೇತಿ ಶಿಬಿರ 
ನಡೆಸುವುದು 5) ಕೆರೆಗಳ ಸ್ವಂತ ನಿರ್ವಹಣೆ ಮಾಡಲು ಸ್ವ ಸಹಾಯ ವ್ಯವಸ್ಥೆ ಅಭಿವೃದ್ಧಿಗೊಳಿಸುವುದು ಇತ್ಯಾದಿ. 
































ಕ್ರ; ಜಿಲ್ಲೆ ಎನ್‌.ಜಿ.ಒ. ಷರಾ 
ಸಂ. ಪ್ಯಾಕೇಜ್‌ಗಳ ಸಂಖ್ಯೆ 
1 | ಬೆ೦ಗಳೂರು (ಗ್ರಾ) ಜಿಲ್ಲೆ ಹಾಗೂ 3 
ಚಿಕ್ಕಬಳ್ಳಾಪುರ ಜಿಲ್ಲೆ 
ಕೋಲಾರ 2 ಪ್ರತೀ ಪ್ಯಾಕೇಜ್‌ನಲ್ಲಿ ಕೆರೆಗಳ ಸಂಖ್ಯೆ 14 
3 | ತುಮಕೂರು 3 ರಿಂದ 20ರವರೆಗೆ ಇರುತ್ತದೆ. 
4 | ಚಿತ್ರದುರ್ಗ ಜಿಲ್ಲೆ, ಹಾಗೂ ದಾವಣಗೆರೆ ಜಿಲ್ಲೆ 2 





೧೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ - ೫ 


ಕನ್ನಲ್ಲೆನ್ನಿ ಸೇವೆಗೆ ಟೆಂಡರ್‌: 

ಮೇಲ್ಕಂಡ ಸೇವೆಗಳಿಗಾಗಿ ಎರಡು ಲಕೋಟೆ ಮಾದರಿಯಲ್ಲಿ ನೊಂದಾಯಿತ ಸರ್ಕಾರೇತರ ಸಂಸ್ಥೆಗಳಿಂದ ಟೆಂಡರ್‌ 
ಆಹ್ವಾನಿಸಲಾಗಿದ್ದು, ಉಳಿದ ಮಾಹಿತಿಗಳನ್ನು ಆರ್‌.ಎಫ್‌.ಪಿ. ಟೆ೦ಡರ್‌ ಬುಕ್‌ಲೆಟ್‌ಗಳಲ್ಲಿ ನೀಡಲಾಗಿದೆ. ಈ ಬುಕ್‌ಲೆಟ್‌ಗಳನ್ನು 
ಮೇಲಿನ ಕಚೇರಿಯಲ್ಲಿ ಅರ್ಜಿಯೊಂದಿಗೆ ರೂ.2,000-00 (ತೆರಿಗೆ ಸೇರಿ) ಡಿ.ಡಿ./ಪೇ ಆರ್ಡರ್‌ (ಹಿ೦ತಿರುಗಿಸುವುದಿಲ್ಲ) ನೀಡಿ 
ಪಡೆಯಬಹುದಾಗಿದೆ. ಪ್ರತಿ ಪ್ಯಾಕೇಜ್‌ಗೆ ಪ್ರತ್ಯೇಕ ಅರ್ಜಿಯೊಂದಿಗೆ ಪ್ರತ್ಯೇಕ ಡಿ.ಡಿ. ನೀಡಬೇಕು. ಡಿ.ಡಿ.ಯನ್ನು "ಕಾರ್ಯಪಾಲಕ 
ಇಂಜಿನಿಯರು, ಸ.ನೀ.ವಿಭಾಗ, ಬೆಂಗಳೂರು” ಇವರ ಹೆಸರಿಗೆ ಬೆಂಗಳೂರಿನಲ್ಲಿ ಪಾವತಿಯಾಗುವಂತೆ ಪಡೆದಿರಬೇಕು. ಆರ್ಥಿಕ 
ಮತ್ತು ತಾಂತ್ರಿಕ ಬಿಡ್‌ಗಳನ್ನು (ದ್ವಿ ಪ್ರತಿಯಲ್ಲಿ) ಪ್ರತ್ಯೇಕ ಲಕೋಟೆಗಳಲ್ಲಿ ಮೊಹರು ಮಾಡಿ ನಂತರ ಎರಡೂ ಲಕೋಟೆಗಳನ್ನು 
ಮತ್ತೊಂದು ಲಕೋಟೆಯಲ್ಲಿ ಮೊಹರು ಮಾಡಿ ಸಲ್ಲಿಸಬೇಕು. ಭರ್ತಿ ಮಾಡಿದ ಟೆಂಡರುಗಳನ್ನು ಸ್ವೀಕರಿಸಲು ಕಡೇ ದಿನಾಂಕ: 
10.6.2010 ಮಧ್ಯಾಹ್ನ 3 ಗಂಟೆವರೆಗೆ. ತಾಂತಿಕ ಬಿಡ್‌ಗಳನ್ನು ದಿ: 11.06.2010ರ ಬೆಳಿಗ್ಗೆ 11 ಗಂಟೆಗೆ ತೆರೆಯಲಾಗುವುದು. 
ಸೂಚನೆ: ಅಂಚೆ ಮೂಲಕ ಟೆಂಡರ್‌ ಡಾಕ್ಕುಮೆಂಟ್‌ಗಳನ್ನು ಪಡೆಯಲಿಚ್ಚಿಸುವವರು ಅರ್ಜಿಯೊಂದಿಗೆ ರೂ.100-00 ಸ್ಟಾಂಪ್‌ 

ಹಚ್ಚಿರುವ ಸ್ವ ವಿಳಾಸ ಎ-4 ಅಳತೆಯ ಖಾಲಿ ಲಕೋಟೆ ಲಗತ್ತಿಸಿರಬೇಕು. ಯಾವುದೇ ವಳಂಬಕ್ಕೆ ಈ ಸಂಸ್ಥೆ 


ನ 
ಜವಾಬ್ದಾರಿಯಲ್ಲ. 





ಜಿ.ಟಿ. ಸುರೇಶ್‌ 
ಅಧೀಕ್ಷಕ ಇಂಜಿನಿಯರು, ಸಣ್ಣ ನೀರಾವರಿ ವೃತ್ತ, ಬೆಂಗಳೂರು 
WATER RESOURCES DEPARTMENT (Minor Irrigation) 
Superintending Engineer, Minor Irrigation, Circle, 3° Floor, Jayanagar shopping complex, 
Jayanagar, Bangalore-560011 
SHORT TERM TENDER NOTIFICATION 
No. SEMIBNG/TA-2/RRRINGO/TENDER/01/2010-11/1581, Dated: 19" May 2010 
FOR SELECTION OF N.G.0 FOR PROVIDING CONSULTANCY 
THE CONSULTANCY 
The Govt of Karnataka intends to take up comprehensive improvement of selected M.l.Tanks 
under Repairs Renovation and Restoration of water bodies with Central Assistance in following districts. 
For this GOK invites Requests for Proposals from Registered and eligible NGO'’S to takeup consultancy 
work which includes (1) creating awareness among stakeholders, (ii) collection and documentation of 
base line data, (11) Co-ordination with Gramsabha, (iv) conducting capacity building trainings, (v) to 
develop a self supporting system for sustainable management of water bodies, etc 

















Sl. DISTRICTS Number of Remarks 
No. packages 
1 | Chickballapur & Bangalore (Rural) 3 Each package consist of 14 to 20 
2 | Kolar 2 M.l.Tanks 
3 | Tumkur 3 
4 | Chitradurga & Davanagere 2 




















BIDDING PROCESS 

Two cover bidding process is followed for selection of competent consultant. The other details 
regarding submission of proposals, the evaluation process, The terms of reference, form of contract, etc 
are available in RFP documents which may be obtained from the above address either in person or by 
post on submission of application along with a D.D./pay order for Rs 2000/-(inclusive of all taxes) (Non 
refundable) for each package separately. The D.D./pay order should be drawn in the name of “Executive 

Engineer, Minor Irrigation Division, Bangalore,” payable at Bangalore. The completed RFP documents 

should reach this office at the above address before 3 pm on 10.06.2010. Financial bids and Technical 

Bid (both in duplicate) should be separately sealed and then both envelops should be put in a single 

envelope. The technical bids will be opened at 11 am on 11.06.2010 at the above office. 

Note: Requests for tender documents by post should be accompanied by a self addressed A-4 size 
envelope with Rs 100 stamp affixed on it. The client is not responsible for delay in transit such 
cases. 

G.T. SURESH 
P.R. 345 Superintending Engineer, 
Minor Irrigation Circle, Bangalore 


